112 


@ 


ಸುದೇಷಾ ನಿನಾ 
ಣ [o°) 


ವಿಶೇಷ ಶಿಕ್ಷಣದಲ್ಲರುವ ಹಿನ್ನೆಲೆ ಹಾಗೂ ಕೋಲ್ಕತ್ತಾದಲ್ಲ (19೨4- 
2೨೦೦4) ವಲಸೆ ಮಕ್ಷಳಗಾಗಿ ಹಿಂದಿ ಮಾಧ್ಯಮ ಶಾಲೆಯನ್ನು 
ನಡೆಸುವಲ್ಲನ ಹಲವು ವರ್ಷಗಳ ಅನುಭವ ಎರಡೂ ಸೇರಿ ನನ್ನನ್ನು 
ಮತ್ತು ನನ್ನ ಆತ್ಮೀಯ ಜೊತೆಗಾರರನ್ನು ಹಲವಾರು ಬಾರಿ ಮಕ್ಕಳ 
ಶಿಕ್ಷಣದ ಅಗತ್ಯಗಳನ್ನು ಅದರಲ್ಲೂ ವಿಶೇಷವಾಗಿ ಕಡಿಮೆ 
ಆದಾಯದ ಗುಂಪಿನ ಮಕ್ಕಳ ಅಗತ್ಯಗಳನ್ನು ವಿಶ್ಲೇಷಿಸುವಂತೆ 
ಮಾಡಿವೆ. ಈಗಾಗಲೇ ಬಹಳಷ್ಟು ಮಂದಿಗೆ ತಿಆದಿರುವ 
ವಿಷಯವನ್ನು ನನ್ನ ಇಷ್ಟು ಅನುಭವವೂ ನನಗೆ ಮನದಟ್ಟು 
ಮಾಡಿದೆ. ಅಂದರೆ ಎಲ್ಲರಿಗೂ ಹತ್ತು - ಹನ್ನೆರಡು ವರ್ಷಗಳ ಕಾಲ 
ಒಂದೇ ಬಗೆಯ ನಿರ್ಧರಿತ ಪಠ್ಯಕ್ರಮವನ್ನು ಭಾಷೆಯಲ್ಲ 
ಬೋಧಿಸುವ ವ್ಯವಸ್ಥೆಯು ಯಾವುದೇ ರೀತಿ ಅವರವರ ವೈಯಕ್ತಿಕತೆ 
ಮತ್ತು ಸಾಮರ್ಥ್ಯಗಳಗೆ ಗೌರವ ನೀಡುವುದಿಲ್ಲ. ಜೊತೆಗೆ ಅವರ 
ಮುಂದಿನ ಬದುಕಿಗೆ ಉತ್ತಮವಾಗಿ ಸಿದ್ಧ ಮಾಡುವುದಿಲ್ಲ. ಅಷ್ಟೇ ಅಲ್ಲ 
ವ್ಯವಸ್ಥೆಯೊಳಗೆ ಹೊಂದಿಕೊಳ್ಳಲು ಪ್ರಯತ್ನಪಡುತ್ತಲೇ ಅಂಚನಲ್ಲದ್ದ 
ಬಹಳಷ್ಟು ಮಂದಿ ತಮ್ಮ ಬದುಕಿನ ಕೌಶಲ್ಯಗಳನ್ನು ಕಳೆದುಕೊಂಡು 
ಹೊರದೂಡಲ್ಲಟ್ಟರು. 


2೦೦4ರಲ್ತ್ಲ ಕೆಲವು ಜೊತೆಗಾರರೊಂದಿಗೆ, ನಾನು 10ರಿಂದ 14 
ವರ್ಷದ ವಯೋಮಾನದ ಸೃಜನಾತ್ಮಕ ಮತ್ತು ಉತ್ತಮ 
ತಾರ್ಕೀಕತೆಯ ಸ್ಥಿತಿಯಲ್ಲದ್ದ ಮಕ್ಕಳಗೆ ಬಂಗಾಲ ಮಾಧ್ಯಮದ 
ಶಾಲೆಯನ್ನು ತೆರೆಯಲು ನಿರ್ಧರಿಸಿದೆನು. ಆ ಮಕ್ಕಳು ಅವರು ಬಹಳ 
ಸೂಕ್ಷ ಸ್ಥಿತಿಯಲ್ಲದ್ದು ಶಾಲೆಯಿಂದ ಹೊರ ಬೀಳುವ ಸಾಧ್ಯತೆಗಳು 
ಹೆಚ್ಚಿತ್ತು. ಅಲ್ಲದೆ ಆ ವಯಸ್ಸಿನಲ್ಲ ಮಕ್ಕಳು ಮೂಲ ಅಕ್ಷರ ಜ್ಞಾನ ಮತ್ತು 
ಸಂಖ್ಯೆಗಳ ಜ್ಞಾನವನ್ನು ಪಡೆದುಕೊಂಡಿರಬೇಕೆ೦ಬ ನಿರೀಕ್ಷೆ ಇದ್ದಿತು. 
ಹಾಗಾಗಿ ನಮ್ಮ ಚಿಂತನೆಂಯಲ್ಲದ್ದ ವಿವಿಧ ಪಠ್ಯಕ್ರಮದ 
ಪ್ರಯೋಗಗಳಗೆ ನಾವು ಸಿದ್ಧರಾಗಿದ್ದೆವು. 


ಆರಂಭ (2೦೦5-2೦1) 


ನಾವು ದಕ್ಷಿಣ ಕೋಲ್ಡತ್ತದ ಪ್ರಸಿಧ್ಧ ಕಾಅಫಾಟ್‌ ದೇವಸ್ಥಾನದ 
ಸಮೀಪದಲ್ಲದ್ದ ಚೇಟ್ಲಾ ಎ೦ಬ ಪ್ರದೇಶದಲ್ಲ ಒಂದು ಸ್ಥಳವನ್ನು ಆಯ್ದ 
ಮಾಡಿಕೊಂಡೆವು. ಸುತ್ತಮುತ್ತಅನ ನೋಂದಣಿಯಾಗಿರುವ 
ಕೊಳೆಗೇರಿಗಳಲ್ಪ ಸಮೀಕ್ಷೆ ನಡೆಸಿದಾಗ, ನಾವು ಅಲ್ಪ್ಲನ ಜನರಿಗೆ 
ಸುಮಾರು ಎರಡು ತಿಂಗಳ ಕಾಲ ಹೊಸ ಶಾಲೆಯ 
ಪರಿಕಲ್ಪನೆಗಳನ್ನು ಪದೇಪದೇ ವಿವರಿಸುತ್ತಿದ್ದೆವು. 17 ಮಕ್ಕಳು 
ದಾಖಲಾಗುವುದರೊಂದಿಗೆ ಏಪ್ರಿಲ್‌ 2೦೦5ರಲ್ಲ 'ಶಿಕ್ಲಾಮಿತ್ರ' 
ಆರಂಭವಾಲಯುತು. ಹೆಚ್ಚಿನ ಮಕ್ಕಳು ಸರ್ಕಾರಿ ಶಾಲೆಗೆ 
ಹೋಗುತ್ತಿದ್ದರು. ಕೆಲವರು ಶಾಲೆಯಿಂದ ಹೊರಜದ್ದವರಾಗಿದ್ದರು. 
ಎಲ್ಲರೂ ತಮ್ಮ ಶಾಲೆಗಳ ಬೆ ಬೇಸರದ ಭಾವನೆ 
ಹೊಂದಿದ್ದರಾದರೂ ಹೊಸತನ್ನು ಪ್ರಯತ್ನಿಸಲು ಬಂದಿದ್ದರು. 
'ಶಿಕ್ಲಾಮಿತ್ರ' ಶಾಲೆಯು ಸುಮಾರು ಆರು ವರ್ಷಗಳ ಕಾಲ 
ನಡೆಯುತು ಮತ್ತು ಕೊನೆಯವರೆಗೂ ದಾಖಲಾತಿ ಸಂಖ್ಯೆಯು 
25ರಿಂದ 3೦ರ ಮಧ್ಯದಲ್ಲತ್ತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಕ್ಲಾಮಿತ್ರ ಒಂದು ಪ್ರಾಯೋಗಿಕ ಶಾಲೆ ಮತ್ತು ಸಂಪನ್ಮೂಲ ಕೇಂದ್ರ 


ಮೊದಲನ ಅವಧಿಯ ಅಲ್ಲೋಲಕಲ್ಲೋಲ 


ಈ ಮಕ್ಕಳು ಪ್ರಕ್ಷುಬ್ಲರೂ, ಆಕ್ರಮಣಶೀಲರೂ ಹಾಗೂ ಶಿಕ್ಷಕ 
ಸಮುದಾಯದೆಡೆಗೆ ತಮ್ಮ ಗುಮಾನಿಯನ್ನು ಮತ್ತು ತಿರಸ್ಥಾರವನ್ನು 
ಬಹಿರಂಗವಾಗಿ ತೋರಿಸಿಕೊಳ್ಳುವವರೂ ಆಗಿದ್ದರು. ಹಿಂಸಾ 
ಪ್ರವೃತ್ತಿಗೆ ತುತ್ತಾಗಬಲ್ಲ ಅವರು ಕಲಕೆಗೆ ವಿಮುಖರೂ ಆಗಿದ್ದರು. 
ಇವರಿಗೆ ಕಅಸುವಾಗ ನಾವು ಸಾಕಷ್ಟು ಕಲಕಾ ಯೋಜನೆಗಳನ್ನು 
ಮುಂದೂಡಬೇಕಾಯುತು. ಕಲೆ ಮತ್ತು ಜೇಡಿಮಣ್ಣಿನ ಕೆಲಸಗಳು 
ಮಕ್ಕಳನ್ನು ಸ್ವಲ್ಪ್ಲಮಲ್ಟಗೆ ಶಾಂತಗೊಳಸಲು ಸಹಾಯ ಮಾಡಿದವು. 
ಜಅಡುವಿನ ಸಮಯ, ತರಗತಿಯಲ್ಪನ ಬೋಧನೆ, ಹೊರಗೆ ಆಡುವ 
ಆಟಗಳು, ಶಾಲೆಯ ಮುಚ್ಚುವ ವೇಳೆ, ಮನೆಯಲ್ಲ ಕಳೆದ ಸಮಯ 
ಮುಂತಾದವುಗಳ ಬಗ್ಗೆ ನಟನೆಯ ಮೂಲಕ ಮಾಡಿ ತೋರಿಸಲು 
ಮಕ್ಷಳಗೆ ಹೇಕಲಾಯುತು. ನಟನೆಯ ಮುಸುಕಿನ ಹಿಂದೆ ಮಕ್ಕಳು 
ಅಂಚಿನಲ್ಲರುವುದರಿಂದ ತಾವು ತಮ್ಮ ಸುತ್ತಮುತ್ತಲು ಮತ್ತು 
ಹಿಂದಿನ ಶಾಲೆಗಳಲ್ಲ ಅನುಭವಿಸಿದ ಅವಹೇಳನ ಮತ್ತು ಕೌರ್ಯದ 
ಹಲವಾರು ಕಥೆಗಳನ್ನು ಪ್ರಸ್ತುತಪಡಿಸಿದರು. ಜೊತೆಗೆ ಹೇಗೆ ಅವರು 
ಪ್ರತೀಕಾರ ಧೋರಣಿಯಂದ ಶರಣಾಗತಿಯ ಮನಸ್ಥಿತಿಗೆ, 
ಕೊನೆಯಲ್ಲ ಕೈಚೆಲ್ಲುವ ಪರಿಸ್ಥಿತಿಗೆ ತಲುಪಿದರು ಎಂಬುದನ್ನು 
ತೋರಿಸಿದರು. 


ಈ ಪಾತ್ರ - ನಟನೆಗಳು ನಿಧಾನವಾಗಿ ಹಂತಹಂತವಾಗಿ ಅರ್ಥ 
ಮಾಡಿಕೊಳ್ಳುವಿಕೆಯ ಸೇತುವೆಯನ್ನು ನಿರ್ಮಿಸಿದವು. ಶಿಕ್ಷಕರು 
ಮತ್ತು ಮಕ್ಕಳು ಒಟ್ಟಗೆ ಕುಳತು ಸಮಸ್ಯೆಗಳು. ತೊಂದರೆಗಳು. 
ಸಂತಸದ ಕ್ಷಣಗಳ ಬಣ್ಣ ಚರ್ಚಿಸುವ ಹಾಗೂ ಶಾಲಾ 
ಚಟುವಟಕೆಗಳನ್ನು ಸಲಹೆಗಳೊಂದಿಗೆ ಪರಾಮರ್ಶಿಸುವಂತಹ 
ಮುಕ್ತ ಅವಕಾಶವನ್ನು ಪ್ರಾರಂಭಸುವ ಸ್ಥಿತಿಗೆ ತಲುಪಲು 
ಸಹಾಯವಾಲುತು. ಸಹಕಾರ, ಕಾಳಜ ಹಾಗೂ ಕಲಯಲು ಹಾಕಿದ 
ಪರಿಶ್ರಮ ಮತ್ತು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಳ್ಳುವ 
ಪ್ರಯತ್ನಗಳಗೆ ಪ್ರೋತ್ಸಾಹ ಮತ್ತು ಮುಕ್ತ ಮೆಚ್ಚುಗೆಗಳೊಂದಿಗೆ 
ಬಹುಮಾನಗಳು ಅವರಿಗೆ ಪ್ರತಿಫಲವಾಗಿ ದೊರೆತವು. ದೈಹಿಕ 
ಪರಿಶ್ರಮದ ಘನತೆ ಮತ್ತು ಮಾಲಅಕತ್ಸದ ಭಾವನೆಯನ್ನು ಎತ್ತಿ 
ಹಿಡಿಯಲು ಮತ್ತು ಅವು ಆಳವಾಗಿ ಇಆಯುವಂತೆ ಮಾಡಲು 
ಶಿಕ್ಷಕರು ಮತ್ತು ಮಕ್ಕಳು ಇಲ್ದ್ಲರನ್ನೂ ಪ್ರತಿದಿನದ ಶಾಲಾ 
ನಿರ್ವಹಣಿಯ ಚಟುವಟಕೆಗಳಲ್ಲ ತೊಡಗಿಸಿಕೊಳ್ಳಲಾಗಿದೆ. ವಿವಿಧ 
ಚಟುವಟಕೆಗಳಾದ ಕಸ ಗುಡಿಸುವುದು, ಒರೆಸುವುದು, ಕಟಕಿ- 
ಬಾಗಿಲುಗಳನ್ನು ಹಾಕುವುದು, ಶೌಚಾಲಯವನ್ನು 
ಶುಜಿಗೊಳಸುವುದು, ಗಂಟಿ ಹೊಡೆಯುವುದು ಮುಂತಾದ 
ಕೆಲಸಗಳ ಪಟ್ಟಿಯನ್ನು ತಯಾರಿಸಿ ಕೆಲಸದ ಹೊಣೆಗಾರಿಕೆಯನ್ನು 
ನೀಡಲಾಯುತು. ಕೆಲವರನ್ನ ಹೊರತುಪಡಿಸಿ, ಶಾಲಾ 
ಸಮುದಾಯವು ಇದನ್ನು ಒಪ್ಪಿಕೊಂಡು ಬೆಲೆ ನೀಡುವಂತಾಗಲು 
ಸಲ್ಪ ಸಮಯ ಹಿಡಿಯುತು. 


ಸುಮಾರು ಆರು ತಿಂಗಳನಲ್ಲ ಶಾಲೆಯು ಒಂದು ಹಂತಕ್ಕೆ 
ಅಚ್ಚುಕಟ್ದಾಗಿ ನಡೆಯಲಾರಂಸಿತು. ವಾರದಲ್ಲ ಐದು ದಿನದಂತೆ 
ಸುಮಾರು 6-7 ಗಂಟಿಗಳವರೆಗೆ ಶಾಲೆಯನ್ನು ನಡೆಸಲಾಯುತು. 
ಪಠ್ಯಕ್ರಮದಲ್ಲ ಸಾಕಷ್ಟು ಸಂಗೀತ, ಕಲೆ. ಕರಕುಶಲ, ಮಾಡುವ 
ಕೆಲಸಗಳು. ನೃತ್ಯ, ನಾಟಕಗಳು. ಆಟಗಳು. ಸಿನಿಮಾಗಳು. 
ಹಾದಿಬೀದಿಯ ಭೇಟಗಳು, ಹಳೆಯ ಬಂದರು, ಬಜಾರ್‌ಗಳು, ಕಲಾ 
ಪ್ರದರ್ಶನಗಳು. ತೋಟಗಾರಿಕಾ ಉದ್ಯಾನಗಳು, ಕರಕುಶಲ 
ಸಂಸ್ಥೆಗಳು ಮತ್ತು ಇವುಗಳ ಭೇಟ ಮುಂತಾದುವುಗಳನ್ನು 
ಸೇರಿಸಿಕೊಳ್ಳಲಾಗಿತ್ತು ಮತ್ತು ಸಾಮಾನ್ಯವಾಗಿ ಇವುಗಳನ್ನು 
ನಿಯಮಿತ ಪಠ್ಯಗಳೊಂದಿಗೆ ಸಮೀಕರಿಸಲಾಯುತು. ಕಲೆಯ ಬಣ್ಣ 
ಬಹಳ ಒತ್ತು ನೀಡಲಾಗಿತ್ತು. ಮಕ್ಕಳನ್ನು ಸೇರಿಸಲು ಶಾಲೆಗೆ ಬಂದ 
ಪೋಷಕರು ಇದು ಸಂಗೀತ ಮತ್ತು ನೃತ್ಯ ಶಾಲೆ ಎಂದೇ 
ಭಾವಿಸಿದ್ದರು. 


ಬಂಗಾಅಯ ಕಲಿಕೆ 


ಎರಡು, ಮೂರು ಹಾಗೂ ನಾಲ್ಲನೇ ತರಗತಿಗಳಲ್ಲ ಔಪಚಾರಿಕವಾಗಿ 
ತೇರ್ಗಡೆ ಹೊಂದಿದ್ದರೂ ಕೂಡ ೨ ಮತ್ತು 14 ವಯಸ್ಸಿನ ನಡುವಿನ 
ಶೇಕಡ 6೦ ಮಕ್ಕಳಗೆ ಮೂಲ ಅಕ್ಷರ ಜ್ಞಾನ ಮತ್ತು ಸಂಖ್ಯಾಜ್ಞಾನ 
ಇರಲಲ್ಲ. ಎಷ್ಟೆಂದರೆ ಬಂಗಾಲಅಯಲ್ಲ ತಮ್ಮ ಹೆಸರುಗಳನ್ನು 
ಬರೆಂಯುಲೂ ಕೂಡ ಕೆಲವರಿಗೆ ಬರುತ್ತಿರಲಅಲ್ಲ. ಅವರಿಗೆ 
ಬಂಗಾಲಅಯಲ್ಲ ಪ್ರಾಥಮಿಕ ನಿದು ಮತ್ತು ಬರಹದ ಕೌಶಲ್ಯವನ್ನು 
ಕಅಸುವುದು ಈಗ ನಮ್ಮ ಪ್ರಮುಖ ಸವಾಲಾಗಿದ್ದಿತು. ಈ ಹಿಂದೆ 
ಬೇರೆಡೆ ಉತ್ತಮವಾಗಿ ಫಲ ನೀಡಿದ ವಿವಿಧ ಪದ್ಧತಿಗಳನ್ನು ವಾವು 
ಪ್ರಯೋಗಿಸಿದೆವು. ಇವು ಸತತವಾಗಿ ವಿಫಲವಾದಾಗ ನಾವು 
ಪ್ರೊಫೆಸರ್‌ ಜಲಾಲುದ್ದೀನ್‌ ಅವರು ಆರಂಣಸಿದ ಓದು ಖಾತರಿ 
ಯೋಜನೆಯೆಡೆಗೆ ಗಮನಹರಿಸಿದೆವು. ಈ ಪಧ್ಧತಿಯುಂದ ಬಹಳಷ್ಟು 
ಮಕ್ಕಳು ಸಾಮಾನ್ಯವಾಗಿ ಮೂರು ತಿಂಗಳನಲ್ಲ ಓದಲು ಮತ್ತು 
ಬರೆಯಲು ಕಅತರು ಕೆಲವು ಮಕ್ಕಳು ಸ್ವಲ್ಲ ಹೆಚ್ಚು ಸಮಯ 
ತೆಗೆದುಕೊಂಡರು. 


ಈ ಪಧ್ಧತಿಯಲ್ಲ: 


* ಒಂದು ಚಿತ್ರ ಅಥವಾ ಕಥೆಯನ್ನು ಮಕ್ಷಳ ಸ್ವಂತ ಚಿಂತನೆಯ 
ದೃಷ್ಟಿಕೋನದಿಂದ ವಿವರಿಸುವುದು. ಮಕ್ಕಳು ತಮ್ಮದೇ 
ಭಾಷೆಯಲ್ಲ ಶಿಕ್ಷಕರ ಸಹಾಯದೊಂದಿಗೆ ಒಂದು ಕಥೆಯನ್ನು 
ಬರೆದರು. ಇದರಿಂದ ನಿದುವುದು ಮತ್ತು ಬರೆಯುವುದು 
ಅವರಿಗೆ ಅರ್ಥಪೂರ್ಣ ಮತ್ತು ಸಂತೋಷದಾಯಕವೆನಿಸಿತು. 
ಅವು ಅವರದೇ ಒಂದು ಸನ್ನಿವೇಶದ ಹಿನ್ನೆಲೆಬುಂದ 
ಮೂಡಿದವುಗಳಾಗಿದ್ದವಾದ್ದರಿಂದ ಪದಗಳನ್ನು ಕಅಯುವುದು 
ಮತ್ತು ನೆನಪಿನಲ್ಲಟ್ಟು-ಕೊಳ್ಳುವುದು ಸುಲಭವಾಲುತು. 


* ಜೊತೆಗೆ ಸ್ವರ ಚಿಹ್ನೆಗಳು ಮತ್ತು ವ್ಯಂಜನಗಳು ಮಿಆತವಾದ 
ಬಾಂಗ್ಲಾ ಬರಕ್ನರಿ (ಗುಣಿತಾಕ್ಷರ ಮಾಲೆ) ನಕ್ಷೆಯನ್ನು 
ಪರಿಚಯುಸಲಾಲಯುತು.. ಒತ್ತಕ್ಷರಗಳು ಇಲ್ಲದ ಸರಳ 
ಪದಗಳನ್ನು ರಚಿಸಲು ಇದು ಸಹಾಯ ಮಾಡಿತು. ಇದರೊಟ್ಟಿಗೆ 
ಸ್ವರ (ಕಾಗುಣಿತ) ಚಿಹ್ನೆಗಳನ್ನು ಸರಿಯಾಗಿ ಬರೆಯಲು 
ಕಷ್ಟಪಡುತ್ತಿದ್ದ ಡಿಸ್ಟೆಕ್ಕಿಯಾ ಉಳ್ಳ ಮಕ್ಕಳಗೂ ಇದು ಸಹಾಯ 
ಮಾಡಿತು. ಬರಕ್ಕರಿಯನ್ನು ಪರಿಚಯಿಸುವ ಮುನ್ನ ಮಕ್ಕಳಗೆ 
ಬಂಗಾಅ ಅಕ್ಷರಗಳು ಮತ್ತು ಪ್ಪರ ಚಿಹ್ನೆಗಳನ್ನು ತಿಆದಿದ್ದರು 
ಎಂಬುದನ್ನು ವಾವು ಬಚಿತಪಡಿಸಿಕೊಂಡಿದ್ದೆವು. 


* ಸೂಕ್ತವಾದ ಅಭ್ಯಾಸ ಪುಸ್ತಕಗಳ ಬಳಕೆಯನ್ನು ಮೂರನೆಯ 
ವಿಷಯವಾಗಿ ಪರಿಚಯುಸಿದೆವು. ಇದು ಶಿಕ್ಷಕರು ಮತ್ತು 
ಮಕ್ನಕಲ್ಲ ಬಹಳ ಜನಪ್ರಿಯ ವಿಷಯವಾಯುತು. 


ಸರಳವಾದ ಭಾಷೆಯಲ್ಲರುವ ಸೂಕ್ತವಾದ ಬರಹಗಳನ್ನು 
ಉಪಯೋಗಿಸುವುದು ಅತಿಮುಖ್ಯ ಎಂದು ನಾವು ಬೇಗನೆ 
ಕಂಡುಕೊಂಡೆವು. ಎಲ್ಲರೂ ಕಲಯಲು ಆರಂಭನಸುತ್ತಿದ್ದವರೇ 
ಆದರೂ ದೊಡ್ಡ ಮಕ್ಷಳು ಕೂಡ ಪುಟ್ಟ ಮಕ್ಷಳಗೆ ಉಪಯೋಗಿಸುವ 
ಬರಹಗಳನ್ನು ಆನಂದಿಸುತ್ತಾರೆ ಎಂದು ಹೇಳಲಾಗದು. ಪ್ರಸಿದ್ಧ 
ಲೇಖಕರ ಬರಹಗಳು ಚೆನ್ನಾಗಿದ್ದರೂ ಕೂಡ ಈ ಮಕ್ಕಳಗೆ 
ಮೆಚ್ಚುಗೆಯಾಗುವಂತಹವು ಬಹಳ ಕಡಿಮೆ ಇದ್ದವು. ಶಾಲೆಗೆ- 
ಬರುತ್ತಿರುವ ಮೊದಲ ತಲೆಮಾರಿನ ಈ ಮಕ್ಕಳಗೆ ಬಹಳಷ್ಟು 
ಸನ್ನಿವೇಶಗಳು ಅಪರಿಚಿತವಾಗಿದ್ದವು. 


ಒಂದು ಪುಟಕ್ಕಿಂತ ಹೆಚ್ಚಿಲ್ಲದ ದೊಡ್ಡ ಅಕ್ಷರಗಕಲ್ಲ ಮುದ್ರಿತವಾಗಿರುವ 
ಮತ್ತು ಸ್ಥಳಾವಕಾಶವಿರುವ ಪುಟ್ಟ ಬರಹಗಳು ಹೆಚ್ಚು 
ಬಳಕೆಯಾಗುತ್ತಿದ್ದವು. ಹಾಗಾಗಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು 
ಸೇರಿ ಹೆಚ್ಚಾಗಿ ತಮ್ಮದೇ ಬರಹಗಳನ್ನು ತರಗತಿಯಲ್ಲ 
ರಚಿಸಲಾರಂಭಸಿದೆವು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಗ್ರಿಮ್‌ 
ಫೇರಿ ಟೇಲ್ಡ್‌, ಜೆಕೋವ್‌, ಬಾಲಸ್ಥಾಯ್‌. ಸುಕುಮಾರ್‌ ರಾಯ್‌, 
ಅಲಾ ಮಜುಂದಾರ್‌ ಮತ್ತಿತರ ಬರಹಗಾರರ ಬರಹಗಳನ್ನು ಪುಟ್ಟ 
ಕಥೆಗಳ ರೂಪಕ್ಕೆ ತಂದೆವು. ಸರಳ ಭಾಷೆಯಲ್ಲ ಆದರೂ ಸಂಕೀರ್ಣ 
ವಿಷಯಗಳ ದೊಡ್ಡ ಮತ್ತು ಪುಟ್ಟ ಬರಹಗಳನ್ನು ರಜಿಸುವುದರಲ್ಲ 
ಇಡೀ ಶಾಲೆಯೇ ಮುಳುಗಿಹೋಗಿತ್ತು. ವಿದ್ಯಾರ್ಥಿಗಳ 
ಚಿತ್ರಗಳೊಂದಿಗೆ ಇವುಗಳನ್ನು ಮುದ್ರಿಸಲು ಶಿಕ್ಲಾಮಿತ್ರವು 
ಆರಂಭಿಸಿತು. ಒಂದೇ ವರ್ಷದಲ್ಲ ಗ್ರಂಥಾಲಯದ ಪುಸ್ತಕಗಳು. 
ಚಿತ್ರಗಳ ಮತ್ತು ಅವುಗಳ ವಿನ್ಯಾಸಗಳ ಬಗ್ದೆ ಆಸಕ್ತಿ ಮಾಂತ್ರಿಕವಾಗಿ 
ಹೆಚ್ಚಿತು. 


ಇಂಗ್ಲಿಷ್‌ ಕಅಯುವುದು 


ಮೊದಲ ತಲೆಮಾರಿನ &ಿದುಗರಿಗೆ ಇಂದ್ದಿಷ್‌ ಹೇಳಕೊಡುವ ಸಿದ್ಧ 
ಮಾದರಿಯು ಬಂಗಾಲಗೆ ಇದ್ದಂತೆ ಇರಲಲ್ಲ. ಇಸಾಯ್‌ ಅ೦ಬಲಂ೦ 
ಸ್ನೊಲ್‌ ಹಾಗೂ ಅರೊವಿಲ್‌ ಇಂತಹ ಶಾಲೆಗಳ೦ದ ನಾವು ಕೆಲವು 
ಸಲಹೆಗಳನ್ನು ಪಡೆದವು ಮತ್ತು ವಿಶೇಷ ಶಿಕ್ಷಣದ ತಂತ್ರಗಳನ್ನು 
ಬಕಸಿಕೊಂಡೆವು. ನಮ್ಮದೇ ಆದ ಇಂದ್ಲಿಷ್‌ ಪದ್ಧತಿಯನ್ನು 
ಪ್ರಯೋಗಗಳ ಮೂಲಕ ರಚಿಸಿಕೊಂಡೆವು. ಉಪಯೋಗಿಸಿದ 
ಕೆಲವು ರೀತಿಗಳೆಂದರೆ: 


* ಪದಗಳನ್ನು ತಿಆದುಕೊಳ್ಳಲು (ವರ್ಡ್‌ ಅಟ್ಯಾಕ್‌) ಮತ್ತು 
ಅಕ್ಷರಗಳನ್ನು ಗುರುತಿಸಲು ವಿದ್ಯಾರ್ಥಿಗಳಗೆ ಧ್ವನಿಗಳ 
ಕೌಶಲವನ್ನು ಹೇಳಕೊಡಲಾಲಯುತು ಹಾಗೂ 5೦ ಪದಗಳ 
ಪದಸಂಪತ್ತನ್ನು ಮೂರು ತಿಂಗಳನಲ್ಲ ಪಡೆದುಕೊಳ್ಳಲು 
ಸಹಾಯ ಮಾಡಿದೆವು. ಮುಂದುವರೆಯುತ್ತ ಹೆಚ್ಚುಹೆಚ್ಚು 
ಪದಗಳನ್ನು ಪದಸಂಪತ್ತಿನಲ್ಲ ಸೇರಿಸಲಾಯಿತು. ವರ್ಡ್‌ 
ಅಟ್ಯಾಕ್‌ - ಇದೊಂದು ಮುದ್ರಿತ ಪದಗಳನ್ನು ಮಾತನಾಡುವ 
ಪದಗಳಗೆ ಹೋಲಸಿ, ಹೊಂದಿಸಿ ಗುರುತಿಸುವ ಕೌಶಲ, ಇದು 
ಹಿದುವುದರ ಮೂಲಾಧಾರ. ಒಂದೇ ರೀತಿಯ ಧ್ಧನಿಗಳುಳ್ಳ 
ಪದಗಳನ್ನು ಗುರುತಿಸಲೂ ಇದು ಸೂಕ್ತವಾಗಿದೆ ಉದಾ: 
ಚಾಂಬಟ್‌ ಹಾಗೂ ಪ್ಯಾಂಟ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


113 


* ಈ ಮೂಲ ಪದಸಂಪತ್ತನ್ನು ಉಪಯೋಗಿಸಿ (ನಾಮಪದಗಳು. 
ಕ್ರಿಯಾಪದಗಳು. ಲೇಖನಗಳು, ವಿಶೇಷಣಗಳು, ನಾಮವಾಚಕ 
ಮತ್ತು ಗುಣವಾಚಕ) ಹಂತಹಂತವಾಗಿ ಸರಳ ವಾಕ್ಯಗಳನ್ನು 
ರಜಿಸುವುದನ್ನು ಮಕ್ಕಳಗೆ ಹೇಆಕೊಡಲಾಂಉಖ ತು. 
ವಾಕ್ಯಗಳನ್ನು ಕಟ್ಟುವ, ಬರೆಯುವ, ಓದುವ ಮತ್ತು ಜೋರಾಗಿ 
ಹಿದುವ ವಿಷಯಗಳಕಲ್ಲ ಮಕ್ಕಳು ಐದು ತಿಂಗಳನಲ್ಲ ನಂಬಕೆ 
ಬೆಕೆಸಿಕೊಂಡಂತೆ ತಾವೇ ಸ್ವಂತವಾಗಿ ಬರೆಯಲು ಕೂಡ 
ಆರಂಭಸಿದರು. ನಂತರ ಪುಟ್ಟದಾದ ವಿವರಗಳನ್ನು ಬರೆಯಲು 
ಮುಂದೆ ಸಂಪೂರ್ಣ ಪ್ಯಾರಾಗಳನ್ನು ಮತ್ತು ಸಣ್ಣ ಕಥೆಗಳನ್ನು 
ಬರೆಯಲು ವರ್ಷದೊಳಗೆ ಸಮರ್ಥರಾದರು. 


* ಓದಿದ ಅಥವಾ ಕೇಆಸಿಕೊಂಡ ಬರಹವನ್ನು ಚಿತ್ರದ ಮೂಲಕ 
ನಿರೂಪಿಸುವುದನ್ನು ಪ್ರೋತ್ಸಾಹಿಸಲಾಲಯುತು. ಇದರಿಂದ 
ಮಕ್ಕಳು ಎಷ್ಟರಮಲ್ಟಗೆ ಗ್ರಹಿಸಿದ್ದಾರೆ ಎನ್ನುವುದನ್ನು ಶಿಕ್ಷಕರು 
ತಿಆಯಲು ಅನುಕೂಲವಾಲಯುತು. ಈ ಪ್ರಕ್ರಿಯೆಯಲ್ಲ 
ಆಸಕ್ತಿಕರವಾದ ಕಡಿಮೆ ವೆಚ್ಚದ ಹಲವು ಸಾಮರ್ರಿಗಳು 
ಮೂಡಿಬಂದವು. 


* ಅದೇ ಸಮಯದಲ್ಲ ಇತರ ರೀತಿಗಳನ್ನು ಪ್ರಯತ್ಲಿಸಿದೆವು — 
ಸೂಕ್ಷವಾಗಿ ಆರಿಸಿದ ಹಾಡುಗಳು ಮತ್ತು ಕಥೆಗಳನ್ನು 
ಕೇಳುವುದು. ಚಲನಚಿತ್ರಗಳನ್ನು ನೋಡುವುದು. ಶಿಕ್ಷಕರು 
ಮತ್ತು ಅತಿಥಿಗಳ ಜೊತೆಗೆ ಇಂಗ್ಲಿಷ್‌ನಲ್ಲೇ ವ್ಯವಹರಿಸುವುದು. 
ಈ ಎಲ್ಲವೂ ಮಕ್ಕಳು ಭಾಷೆಯೆಡೆಗೆ ಆಸಕ್ತಿಯನ್ನು ಮತ್ತು 
ಸಂವೇದನೆಯನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡಿದವು. 


ಸಂಖ್ಯಾ ಹ್ಞಾನದ ಕಲಕೆ 


ಒಂದು ರೀತಿಯಲ್ಲ ಇದನ್ನು ಸುಲಭವಾಗಿ ಸಾಧಿಸಲು 
ಸಾಧ್ಯವಾಯಿತು. ಜೋಡಿಸುವ ಚಟುವಟಕೆಯ ಸಾಮರ್ರಿಗಳನ್ನು 
ಶಾಲೆಯೊಳಗೇ ರಚಿಸಿದೆವು. ಹೊರಗಿನ ಸಂಸ್ಥೆಗಳಾದ ಜೋಡೋ 
ಗ್ಯಾನ್‌ನಂತಹ ಸಂಸ್ಥೆಗಆ೦ದ ಪಡೆದ ಕೆಲವು ಸಾಮರ್ರಿಗಳನ್ನು ನಮ್ಮ 
ಅಗತ್ಯಗಳಗೆ ಮತ್ತು ಸಂಪನ್ಮೂಲಗಳಗೆ ತಕ್ಕಂತೆ ಬದಲಾಯುಸಿ- 


ಒಂದೇ ಪರಿಕಲ್ಪನೆಯ ಮೇಲೆ ಹಲವಾರು ಸಾಮರ್ರಿಗಳನ್ನು ರಚಿಸಿ. 
ಇವುಗಳನ್ನು ವಿವಿಧ ವಿದ್ಯಾರ್ಥಿಗಳಗೆ, ಸಂಖ್ಯಾ ದೌರ್ಬಲ್ಯ 
ಇದ್ದವರಿಗೂ ಕೂಡ ನೀಡಲಾಲುತು. ಸಾಮಾನ್ಯವಾಗಿ ಗಣಿತದ 
ಸಾಮದ್ರಿಗಳು ಕೆಳಗಿನ ತರಗತಿಗಳಗೆ ಮೀಸಲಾಗಿರುತ್ತವೆ. 
ಮೊಟ್ಟಮೊದಲ ಬಾರಿಗೆ ನಾವು ಜಜಗಣಿತ ಮತ್ತು ರೇಖಾಗಣಿತ 
ಇವುಗಳಗೂ ಕುಶಲತೆಯಿಂದ ಮಾಧ್ಯಮಿಕ ಶಾಲೆಯ ಮಟ್ಟದಲ್ಲ 
ಈ ಸಾಮದ್ರಿಗಳನ್ನು ರಚಿಸಿದೆವು. ಇದರಿಂದಾಗಿ ಮಾಧ್ಯಮಿಕ 
ಶಾಲಾ ಮಕ್ಷಳ ಪರಿಕಲ್ಪನೆಗಳ ಅರ್ಥ ಗ್ರಹಿಕೆಯು ಹೆಚ್ಚಾದುದನ್ನು 
ನಾವು ಗಮನಿಸಿದೆವು. 


ಇತರ ವಿಷಯಗಳು 


ವಿಶ್ವದಾದ್ಯಂತ ಸಾಮಾನ್ಯವಾದ ಶಾಲಾ ವಿಷಯಗಳಾದ ಚರಿತ್ರೆ, 
ಭೂಗೋಳ ಮತ್ತು ವಿಜ್ಞಾನಗಳ ಜಬೋಧನೆಗಾಗಿ ಬೇರೆಬೇರೆ 
ಕಡೆಗಳಲ್ಲ ಅಭಿವೃದ್ಧಿಪಡಿಸಲಾದ ಎಲ್ಲಾ ಶ್ರೀಮಂತ ಶಿಕ್ಷಣಶಾಸ್ತ್ರ 
ಪ್ರಯೋಗಗಳನ್ನು ಗಮನಿಸಿ ಅವುಗಳಲ್ಲ ಸೂಕ್ತವಾದುದನ್ನು 
ಪ್ರಯತ್ನಿಸಲು ನಮಗೆ ಮುಕ್ತ ಅವಕಾಶವಿದ್ದಿತು. ಸುತ್ತಮುತ್ತಅನ 
ಪ್ರದೇಶಗಳಗೆ ಹೋಗಿ ನಸ್ಥಳೀಯರೊಡನೆ ಮಾತನಾಡಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಸಂದರ್ಶಿಸಲು ಮತ್ತು ವಿಷಯ ಸಂಗ್ರಹಿಸಲು ಭೇಟ ನೀಡುವುದು, 
ಪ್ರಸ್ತುತ ವಿದ್ಯಮಾನಗಳ ಬಣ್ಣೆ ಚರ್ಚಿಸುವುದು, ತಳಮಟ್ಟದಿಂದ 
ಆರಂಭಸಿ ಜಾಗತಿಕ ಮಟ್ಟದವರೆಗೆ ಚರಿತ್ರೆ ಮತ್ತು ಭೂಗೋಳಗಳನ್ನು 
ಕಲಅಯುವುದು. ಖುದ್ದು ಪ್ರಯೋಗಗಳನ್ನು ಮಾಡುವುದು ಹಾಗೂ 
ಸುಲಭವಾಗಿ ದೊರಕುವ ವಸ್ತುಗಆ೦ಂದ ದುರಸ್ತಿ ಮಾಡುವುದು. 
ಪರಿಸರ ವಿಜ್ಞಾನದ ಬಧ್ಧೆ ಒತ್ತು ನೀಡುವುದು ಹಾಗೂ ದಿನನಿತ್ಯದ 
ಸೂಕ್ತ ವರ್ತನೆಗಳ ಬಣ್ಣೆ ಕೆಲಸ ಮಾಡುವುದು. ದಿನದ ಅಡುಗೆ 
ಹೇಳಆಕೊಡುವುದು. ಕಲಾ ಗ್ಯಾಲರಿಗಳಗೆ ಭೇಟ ನೀಡುವುದು. 
ನಾಟಕಗಳನ್ನು ಪಠ್ಯದ ಜೊತೆಗೆ ಹೊಂದಿಸುವುದು. ಪೋಷಕರೇ 
ಮಾಪಕರಾಗಿ ಇರುವಂತಹ ವಾರ್ಷಿಕ ಪರೀಕ್ಷೆಗಳನ್ನು ನಡೆಸುವುದು. 
ತಮ್ಮ ಪ್ರಗತಿಯನ್ನು ಮಾಪನ ಮಾಡುವುದು ಹೇಗೆ ಎನ್ನುವುದನ್ನು 
ಕಲಅಯುವುದು - ಹೀಗೆ ಕಅಕೆಯನ್ನು ಬಲಪಡಿಸುವ ಏನೆಲ್ಲವನ್ನು 
ಪ್ರಯತ್ನಿಸಲು ಶಾಲೆ ಸಿದ್ಧವಿದ್ದಿತು. 


ಮುಕ್ತ ವಲಯದ ತಂತ್ರ 


ಇವುಗಳು ಮಕ್ಷಳಲ್ಲ ಅಭ್ಯಾಸ ಮಾಡಲು ಮತ್ತು ಸ್ವಂತವಾಗಿ 
ಕಲಯಲು ಉತ್ತೇಜಸಿದವು. 45 ನಿಮಿಷಗಳ ಅವಧಿಯಲ್ಲ 
ವಿದ್ಯಾರ್ಥಿಗಳು ತಾವೇ ವಿವಿಧ ವಿಷಯಗಕಲ್ಪ ಕೊಟ್ಟಿರುವ ಅಭ್ಯಾಸ 
ಹಾಳೆಗಳನ್ನು ಮಾಡಿ ಮುಗಿಸಬೇಕಿತ್ತು. ಯಾವುದೇ ಶಿಕ್ಷಕರ 
ಉಪಸ್ಥಿತಿ ಇಲ್ಲದೆ, ಸ್ವಂತವಾಗಿ ಸರಿಪಡಿಸಿಕೊಳ್ಳುವ ವಿಧಾನಗಳನ್ನು 
ಕೂಡ ಹೇಳಕೊಡಲಾಲಯುತು. ಕೆಲವೊಮ್ಮೆ ನಿಯಮಗಳನ್ನು 
ಮೀರುವುದು ಮತ್ತು ಸರಿಯಾಗಿ ಮಾಡದಿರುವುದು ಕಂಡು- 
ಬರುತಿತ್ತು. ಅದರೂ. ಸಪ್ರತಂತ್ರವಾಗಿ ಕಅಯುವುದನ್ನು ಕಅತಿರುವ 
ಮಕ್ಕಳು ತಯಾರಾಗುತ್ತಿದ್ದರು. 


ಕಲೆ 


ಮಕ್ಷಳು ಮತ್ತು ಶಿಕ್ಷಕರು ಇಬ್ಬರ ಬದುಕನ ಆಕದಲ್ಲ ರೂಪು 
ಪಡೆದಿದ್ದರಿಂದ ಕಲೆ. ಮತ್ತು ಅದು ಏನೆಲ್ಲವನ್ನೂ ಒಳಗೊಂಡಿರುತ್ತ- 
ದೆಯೋ ಎಲ್ಲವೂ ನಮ್ಮ ಬದುಕನ ಭಾಗವಾಗಿ ಹೋಲುತು. ಕಲೆ 
ಎನ್ನುವುದು ಕೇವಲ ಒಂದು ತರಗತಿಯೋ ಅಥವಾ ಸಹಪಠ್ಯವೋ 
ಆಗಿರಲಲ್ಲ. ಅದು ಎಲ್ಲೆಲ್ಲೂ ಇದ್ದಿತು-ಗೋಡೆಗಳ ಮೇಲೆ, 
ಬಾಗಿಲುಗಳ ಮೇಲೆ, ಪುಸ್ತಕಗಳ ಮೇಲೆ, ಕಾಗದಗಳ ಮೇಲೆ, 
ಮತ್ತು ಬಲ್ಲೆಗಕ ಮೇಲೆ. ಹೀಗೆ ಅದು ಎಲ್ಲಾ ಮಾಪನಗಳಲ್ಲೂ. 
ಪರೀಕ್ಷೆಗಳಲ್ಲೂ ಸೇರಿಹೋಗಿತ್ತು. 


ಚಲನ ಚಿತ್ರಗಳು, ಹಾಡುಗಳು ಮತ್ತು ಸಂಗೀತ 


ಡಿಸ್ಲೆಕ್ಕಿಯಾ ಹೊಂದಿರುವ ಮಕ್ಷಳಲ್ಪ ಉತ್ತಮವಾದುದನ್ನು ಇವು 
ಸಾಮಾನ್ಯವಾಗಿ ಹೊರತರುವುದರಿಂದ ನಾವು ಇವುಗಳನ್ನು 
ಆಧಾರಗಳನ್ನಾಗಿಯೂ. ಆಕಾರಗಳನ್ನಾಗಿಯೂ ಉಪಯೋಗಿ- 
ನಿದೆವು. ಇವನ್ನು ಅವರು ಹಓದಬೇಕಾಗಿರಅಲ್ಲವಾದಧ್ದರಿಂದ, ಅವರು 
ಚರ್ಚೆಗಳಲ್ಲ. ಚಟುವಟಕೆಗಳಲ್ಲ ಉತ್ತಮ ಒಳ ದೃಷ್ಟಿಗಕೊಂದಿಗೆ 
ಕೆಲವೊಮ್ಮೆ ಉಳದೆಲ್ಲ ಮಕ್ಷಳಗಿಂತ ಉತ್ತಮವಾಗಿ ಭಾಗವಹಿ- 
ಸುತ್ತಿದ್ದರು. ಹಾಗೂ ಇತರ ಮಕ್ಕಳಂತೆಯೇ ಆಸಕ್ತಿಯಿಂದ 
ಸಂಬಂಧಪಟ್ಟ ಅಭ್ಯಾಸಗಳನ್ನು ಮಾಡುತ್ತಿದ್ದರು. 


ಶಾಲೆಯನ್ನು ಮುಚ್ಚಲಾಯಿತು 
ಶ್ರೀಮಂತ ಶಿಕ್ಷಣ ಪದತಿ ಇದರೂ ಕೂಡ "ಪಿಕಾಮಿತ' ಅಗತ್ಯವಿದ್ದಷ್ಟು 
JY [) [AY ಲು A [a] 


ಮಕ್ಕಳನ್ನು ಆಕರ್ಷಿಸಅಲ್ಲ. ತಂದೆಯಾದವರು ಸಾಂಪ್ರದಾಯಕ 
ಶಾಲಾಶಿಕ್ಷಣವನ್ನು ಇಷ್ಟಪಡುತ್ತಿದ್ದರು. ಹಾಗಾಗಿ ಅಂತಿಮವಾಗಿ 


ಆರ್ಥಿಕ ಸಂಪ ND) ಇಲ್ಲದಿರುವುದು, ಆರ್‌ಟಇ ಬಂದದ್ದು 
ಮುಂತಾದ ಕಾರಣಗಳಂದಾಗಿ ಮುಚ್ಚಬೇಕಾಗಿತ್ತು. ಮೆಚ್ಚನ ಮಕ್ಕಳು 
ಸರ್ಕಾರಿ ಶಾಲೆಗಳನ್ನು ಸೇರಿದರು. ಕೆಲವರು ಕಾಲೇಜು ಹಂತಕ್ಕೂ 
ತಮ್ಮ ಶಿಕ್ಷಣವನ್ನು ಮುಂದುವರೆಸಿದರೆ. ಉಳದವರು ನೌಕರಿಗೆ 
ಸೇರಿದರು. 


ಶಿಕ್ಲಾಮಿತ್ರ ಸಂಪನ್ಮೂಲ ಕೇಂದ್ರ 


ಶಿಕ್ಷಣ ಪದ್ಧತಿಯನ್ನು, ಇತರ ಸಂಸ್ಥೆಗಳೊಂದಿಗೆ ಹಂಚಿಕೊಳ್ಳಲು 
೨೦೦7ರಿಂದ ಶಿಕ್ಲಾಮಿತ್ರವು ಆರಂಭಿಸಿತು; 2೦11ರ ಅಾಟಿಯು 
ಮುಚ್ಚಿದ ನಂತರ, ಈ ಸಂಸ್ಥೆಯು ಇತರರಿಗೆ ತರಬೇತಿ ನೀಡುವುದು. 
ಸಾಮರ್ರಿಗಳನ್ನು ರಢಸುವುಟು ಮತ್ತು ವಿತರಿಸುವುದನ್ನು 
ಪೂರ್ಣಾವಧಿಯ ಚಟುವಟಕೆಯನ್ನಾಗಿ ಆರಂಭಸಲಾಯುತು. 


ಬಂಗಾಲಅ ತರಬೇತಿ 
ಶೀಘ್ರದ್ಲ ಓದುವುದು ಮತ್ತು ಕಅಯುವುದನ್ನು ಬಂಗಾಅಯಲ್ಲ 


ಕಲಸುವ ಪದ್ಧತಿಗಳ ತರಬೇತಿಯನ್ನು ಮೂರು ದಿನಗಳ 
ಕಾರ್ಯಾಗಾರದ ಮೂಲಕ ಆರಂಣಸಲಾಲುತು. ವಿವಿಧ ಹಿನ್ನೆಲೆಯ 


ಶಿಕ್ಷಕರಲ್ಲ ಇದು ಆಸಕ್ತಿಯನ್ನು ಕೆರಆಪಿತು ಎನ್ನುವುದು ನಮ್ಮ 


ಅರಿವಿಗೆ ಬಂದಿತು. ಒಂದು ಬರಹವನ್ನು ವಿಶ್ಲೇಷಿಸುವುದು. 


ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು, ತಮ್ಮದೇ ಆದ ಬರಹಗಳನ್ನು 


ತಯಾರಿಸುವುದು. ಇವುಗಳ ಮೂಲಕ ಶಿಕ್ಷಕರಲ್ಲ ಸಬಲತೆಯ 


ಮತ್ತು ಆನಂದದ ಭಾವನೆಗಳನ್ನು ಮೂಡಿಸಿದವು. ಈ ಪದ್ಧತಿಯನ್ನು 


ಅಳವಡಿಸಿಕೊಳ್ಳಲು ಅವರು ಧೈರ್ಯತಳೆದರು. ಕೋಲ್ಲತ್ತಾ ಹಾಗೂ 
ಪಕ್ಲಿಮ ಬಂಗಾಳದ ಇತರ ಜಲ್ಲೆಗಳಂದ ಖಾಸಗಿ ಇಂಗ್ಲಿಷ್‌ 
ಮಾಧ್ಯಮ ಶಾಲೆಗಳಂದ ನಾವು ಅನೇಕ ಸರ್ಕಾರಿ ಶಾಲೆಯ 
ಶಿಕ್ಷಕರಿಗೆ ತರಬೇತಿ ನೀಡಿದೆವು. 


ಜೊತೆಗೆ ಇಂದ್ಲಿಷ್‌ ಮಾಧ್ಯಮ ಶಾಲೆಯ ಶಿಕ್ಷಕರು ಕಿಷ್ಟ ಪರಿಸರದ 
ಮಕ್ಕಳೊಡನೆ ಅಂದರೆ ಕೆಲಸ ಮಾಡುತ್ತಿರುವ ರೈಲ್ವೆ ಪ್ಲಾಟ್‌- 
ಪಫಾರ್ಮ್‌ಗಳು, ಬಡಿ ಕಾರ್ಮಿಕರು, ಚಿಂದಿ ಆಯುವವರ ಮಕ್ಷಳು., 
ಬುಡಕಟ್ಟು ಜನಾಂಗದವರು. ಕೋಲ್ಲತ್ತಾ ಮತ್ತಿತರ ಊರುಗಳ 
ಹಲವಾರು ಸ್ಪಂಗಳಲ್ಪ ವಾಸಿಸುವ ಮಕ್ಷಳು ಇಂತಹ ಮಕ್ಷಳೊಡನೆ 
ಕೆಲಸ ಮಾಡುವ ಸರ್ಕಾರೇತರ ಸಂಸ್ಥೆಗಳ (ಎನ್‌ ಜಬ) ಶಿಕ್ಷಕರಿಗೂ 
ಕೂಡ ತರಬೇತಿ ನೀಡಿದೆವು. ಈ ಗುಂಪುಗಳು ತಮ್ಮ ಪರಿಸರಕ್ಷೆ 
ಹೊಂದುವ ಹಲವಾರು ಬರಹಗಳನ್ನು ರಚಿಸಿದರು. ತ, 
ಕಅಕಾ ಸಾಮದ್ರಿಗಳು, ಅಭ್ಯಾಸ ಪುಸ್ತಕಗಳು ಮತ್ತು ಶಿಕ್ಲಾಮಿತ್ರ 
ರಚಿಸಿದ ಪುಸ್ತಕಗಳು ನಿರಂತರವಾಗಿ ಬೇಡಿಕೆಯಲವೆ. 


ಇಂಗ್ಲಿಷ್‌ ತರಬೇತಿ 


ಮೂಲ ಇಂದ್ದಿಷ್‌ನ ಅಡಿಪಾಯಗಳು ಎಂಬ ನಮ್ಮ ತರಬೇತಿಯು 
ಬಹಳ ಪ್ರಸಿದ್ಧವೂ ಮತ್ತು ಇದು  ಶಿಕ್ಲಾಮಿತ್ರದ ಹೆಚ್ಚು 
ಖೇಡಿಕೆಯಲ್ಪ್ಲರುವ ತರಬೇತಿ ಕಾರ್ಯಕ್ರಮಗಳಲ್ಲ ಒಂದಾಗಿದೆ. 
ಭಾರತದ ವಿವಿಧ ರಾಜ್ಯಗಳಲ್ಲಿ ಹರಿಯಾಣ, ಈಶಾನ್ಯ ರಾಜ್ಯಗಳು 


ಮತ್ತು ಬಹಾರ್‌ ಇಲ್ಲ ಈ ತರಬೇತಿಯನ್ನು ನೀಡಲಾಗಿದೆ. ಅಜೀಂ 
ಪ್ರೇಮ್‌ಜ ಫೌಂಡೇಷನ್‌ ಶಾಲೆಗಳಲ್ಪ. NS ಹಲವಾರು 
ಶಾಲೆಗಳಲ್ಲ ಮತ್ತು ಬಾಂಗ್ಲಾದೇಶದಲ್ಲ ಅವುಗಳನ್ನು ಬಳಸಲಾಗಿದೆ. 
ಹೊಸದಾಗಿ ಇಂಗಿಷ ನ್ನು ವಿನೂತನ ನೀತಿಯ ಕಲಅಸುವ ಈ 
ಕಾರ್ಯಕ್ರಮವು ep ದಮರ್ಬ್ಜಲ ಕಲಕೆ ಇದ್ದ ಶಿಕ್ಷಕರಿಗೆ 
ಬಹಳ ಸಹಕಾರಿಯಾಗಿದೆ. 


ಎರಡನೇ ತರಗತಿಯುಂದ, ಏಳನೇ ತರಗತಿಯವರೆಗಿನ ಸರ್ಕಾರಿ 
ಶಾಲೆಯ ಶಿಕ್ಷಕರು (ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆ) ಈ 
ಕಾರ್ಯಕ್ರಮವನ್ನು ಫಲಪ್ರದವಾಗಿ ಬಳಸುತ್ತಿದ್ದಾರೆ. ಪ್ರಾಥಮಿಕ 
ಶಾಲೆಯಲ್ಲ ಕಅಯದಿದ್ದ ಮಕ್ಕಳಗೆ ಕಡಿಮೆ ಸಮಯದಲ್ಲ ಪರಿಹಾರ 
ಪಧ್ಧತಿಯಲ್ಲ ಇಂದ್ದಿಷ್‌ ಕಲಸುವ ಸಾಧನವಾಗಿ ಉಪಯೋಗಿ- 
ಸುತ್ತಿದ್ದಾರೆ. ಹರಿಯಾಣ ಸರ್ಕಾರದ ಸಂಪನ್ಮೂಲ ಶಿಕ್ಷಕರು 
ತರಬೇತಿಯ ನಂತರ ಹೇಳದ ಮೊದಲ ಮಾತೆಂದರೆ ಈ ತರಬೇತಿ 
ಕಾರ್ಯಕ್ರಮವು ತರಗತಿಯಲ್ಲ ನಿಜಕ್ಸೂ ಮಾಡಬೇಕಾದುದು ಏನು 
ಎಂಬುದನ್ನು ತಿಆಸಿತು. ಕೇವಲ ಇತರ ತರಬೇತಿ ಕಾರ್ಯ- 
ಕ್ರಮಗಳಂತೆ ಸಿದ್ಧಾಂತಗಳನ್ನು ಅಷ್ಟೇ ಹೇಳಲಲ್ಲ. ಬಂಗಾಲ 
ತರಬೇತಿಯಲ್ಲದ್ದಂತೆ ಅಭ್ಯಾಸ ಪುಸ್ತಕಗಳ ತಯಾರಿಯು 
ಈಗಾಗಲೇ ನಿರೂಪಿತವಾಗಿರುವಂತೆ ಕಲಕಾ ಪ್ರಕ್ರಿಯೆಯಲ್ಲ 
ಸಹಾಯ ಮಾಡುತ್ತದೆ. 


ಗಣಿತ ತರಬೇತಿ 


ನಮ್ಮ ಭಾಷಾ ತರಬೇತಿ ಕಾರ್ಯಕ್ರಮವನ್ನು ಉಪಯೋಗಿಪಿ- 
ಕೊಂಡಿದ್ದ ಸರ್ಕಾರಿ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಕಅಕಾ 
ಸಂಸ್ಥೆಗಳು ಗಣಿತ ಕಾರ್ಯಾಗಾರಗಳಗೂ ಬೇಡಿಕೆ ನೀಡಿದವು. 


ನಮ್ಮ ಗಣಿತ ಕಲಕಾ ಸಾಮರ್ರಿಗಳನ್ನು ಭಾರತದ ಹಲವಾರು ಭಾಗದ 
ಶಾಲೆಗಳು ಮತ್ತು ವೈಯಕ್ತಿಕವಾಗಿಯೂ ಬರೀದಿಸಿದ್ದಾರೆ. ಬರ್ಚು 
ಕಡಿಮೆ ಮಾಡಿಕೊಳ್ಳಲು ಕೆಲವು ಶಾಲೆಗಳು ಸಾಮರ್ರಿಗಳನ್ನು ತಾವೇ 
ತಯಾರಿಸಿಕೊಂಡರು. ಸಾಮರ್ರಿಗಳನ್ನು ಪಾಲ್ಗೊಂಡವರು ತಮ್ಮದೇ 
ಆದ ರೀತಿಯಲ್ಲ ಮಾಡಿಕೊಂಡಾಗಲೇ ಗಣಿತ ಕಅಕೆಯು ಹೆಚ್ಚು 
ಸುಲಭವಾಗುತ್ತದೆ ಎಂದು ಶಿಕ್ಲಾಮಿತ್ರವು ಈ ಕಾರ್ಯಾಗಾರಗ- 
ಅ೦ದಲೇ ಕಂಡುಕೊಂಡಿತು. ಆಗಿನಿಂದಲೂ ಈ ಪ್ರಕ್ರಿಯೆಯನ್ನೇ 
ಪ್ರೋತ್ಸಾಹಿಸಲಾಗುತ್ತದೆ. ಹಲವಾರು ಸಂಸ್ಥೆಗಳು ಮತ್ತು ಶಾಲೆಗಳಲ್ಲ 


ಗಣಿತ ಮತ್ತು ಬಂಗಾಆಅ ಕಅಸಲು ಸಂಪನ್ಮೂಲ ವ್ಯಕ್ತಿಗಳನ್ನು 


ರೂಪಿಸಲಾಗಿದೆ. ಆದರೆ ಇಂದ್ಲಿಷ್‌ ಶಿಕ್ಷಕರನ್ನು ಹುಡುಕುವುದು 
ಒಂದು ಸವಾಲಅನ ಕೆಲಸವೇ ಆಗಿ ಉಳದಿದೆ. 


ಶಿಕ್ಲಾಮಿತ್ರವು ಶೈಕ್ಷಣಿಕ ಕ ಕೇಂದ್ರವಾಗಿ ಕೆಲಸ 
ಮಾಡುತ್ತಿದ್ದು ಶಿಕ್ಷಣ ಶಾಸ್ತ್ರದ ಜ್ಞಾನವನ್ನು. ಸಾಮದ್ರಿಗಳನ್ನು 
ಪೂರೈಸಲು ಇನೂ ಭಾರತದ ಆಲವಾರು ರಾಜ್ಯಗಳಲ್ಲಿನ ಅನೇಕ 
ಶಾಲೆಗಳಗೆ, ಸಂಸ್ಥೆಗಳಗೆ ಮತ್ತು ಪೋಷಕರಿಗೂ ಕೂಡ 
ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದೆ. ಎಲ್ಲ ಮಗುವಿಗೂ ಕಲಕೆ 
ಸಾಧ್ಯ, ಕೇವಲ ಅವಕಾಶಗಳನ್ನು ನೀಡಬೇಕು ಅಷ್ಟೇ ಎ೦ಬ ದೃಢ 
ನಂಜಕೆಯೇ ನಮ್ಮ ಚಲನಶಕ್ತಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


115 


116 


ವೃತ್ತಿಯಲ್ಲಿ ವಿಶೇಷ ಶಿಕ್ಷಕಿಯಾಗಿರುವ ಸುದೇಷ್ಟಾ ಸಿನ್ಹಾ ಅವರು ಪ್ರಯೋಗಾತ್ಕಕ ಪ್ರಾಥಮಿಕ ಶಾಲೆಗಳನ್ನು ಆರಂಭಸುವುದು 
(ಸೇಂಟ್‌ ಜೋಸೆಫ್‌ ಶಾಲೆಯಲ್ಲ ಆಶೀರ್ವಾದ್‌ ವಿದ್ಯಾಲಯ ಮತ್ತು ಶಿಕ್ಲಾಮಿತ್ರ), ಪಠ್ಯಕ್ರಮ ರಚನೆ, ಶಿಕ್ಷಣಶಾಸ್ತ್ರ, 
ಸಾಮರ್ರಿಗಳು, ಪುಸ್ತಕಗಳು ಮತ್ತು ಮೌಲ್ಯಮಾಪನ ಸಾಧನಗಳು ಇವುಗಳ ರಚನೆಯಲ್ಲ ಹೆಚ್ಚಾಗಿ ತೊಡಗಿಕೊಂಡಿದ್ದಾರೆ. 
ಮಕ್ಕಳು ಮತ್ತು ಶಿಕ್ಷಕರಿಗೆ ಸರಕ ಭಾಷೆಯಲ್ಲ ಪುಸ್ತಕಗಳು ಮತ್ತು ಲೇಖನಗಳನ್ನು ಬರೆದು ಸಿದ್ದಪಡಿಸುವುದು ಮತ್ತು ಶಿಕ್ಷಕರ 
ತರಬೇತಿ ಇವರ ವಿಶೇಷ ಆಸಕ್ತಿಯ ಕ್ಷೇತ್ರಗಳು. ಪರಿಣಾಮಕಾರಿ ಬೋಧನೆಗಾಗಿ ಅದರಲ್ಲೂ ಮುಖ್ಯವಾಗಿ ಭಾಷಾ 
ಶಿಕ್ಷಣಕ್ಷಾಗಿ ಪಧ್ಧತಿ ಮತ್ತು ಸಾಮಗ್ರಿಗಳನ್ನು ವಿನ್ಯಾಸಗೊಳಸುವುದು ಅವರ ವಿಶೇಷ ಪರಿಣತಿಯಾಗಿದೆ. ಟೀಚರ್ಸ್‌ ಸೆಂಟರ್‌, 
ಮಾಡರ್ನ್‌ ಅಕಾಡೆಮಿ ಆಫ್‌ ಕಂಟನ್ಯೂಯುಂಗ್‌ ಎಜುಕೇಶನ್‌, ದಿಗಂತರ್‌, ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾನಿಲಯ ಮತ್ತು 
ವಿಪ್ರೋ ಫೌಂಡೇಷನ್‌ ಮುಂತಾದೆಡೆ ಸಂಪನ್ಮೂಲ ಶಿಕ್ಷಕಿಯಾಗಿ ಅವರು ತರಗತಿಗಳನ್ನು ತೆಗೆದುಕೊಂಡಿದ್ದಾರೆ. 
ಬಾಂಗ್ಲಾದೇಶದ ಒಂದು ಪರ್ಯಾಯ ಶಾಲೆಗೆ ಮತ್ತು ಪಶ್ಲಿಮ ಬಂಗಾಳದ ಅರಿಯಾದಹದಲ್ಲನ ಟೆಕ್ನೋ ಇಂಡಿಯಾ 
ಶಾಲೆಯ ಗುಂಪುಗಳಗೆ ಸಂಪನ್ಯೂಲ ಸಲಹೆಗಾರರಾಗಿದ್ದಾರೆ. ಆಕ್ಸ್‌ಫರ್ಡ್‌ ಯೂನಿವರ್ಸಿಟ ಪ್ರೆಸ್‌ಗೂ ಕೂಡ ಅವರು 
ಸಲಹೆಗಾರರಾಗಿದ್ದಾರೆ. ಅವರ ಸಂಸ್ಥೆ ಶಿಕ್ಲಾಮಿತ್ರದ ಜೊತೆಗೆ ಅವರು ಪ್ರಸ್ತುತ ವಿಪ್ರೋ ಫೌಂಡೇಷನ್‌ಗೂ ಕೂಡ ಸಂಪನ್ಮೂಲ 
ನೀಡುವವರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅವರನ್ನು shompare @8mail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಜನಾರ್ದನ ಸಿ ಎಸ್‌ | ಪರಿಶೀಲನೆ: ಲತಾ ಕೆಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


